ಕರ್ನಾಟಕ ವಿಧಾನ ಪರಿಷತು 
142 ನೇ ಅಧಿವೇಶನ 2020 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಕರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 293 " , 
: ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 

(ವಿಧಾನ ಸಭೆಯಿಂದ ಚುನಾಯಿತದಾರವರು) 
2 09-12-2020 


: ಮಾನ್ಯ ಉಪ ಮುಖ್ಯಮಂತ್ರಿಗಳು, 


ಲೋಕೋಪಯೋಗಿ ಇಲಾಖೆ 


ಪಕ್ನೆ 


ಉತ್ತರ - 


ಕೊಡಗುಜಿಲ್ಲೆಯ `ಅವಂಡಿ ಗ್ರಾಮದ 
ನಾಪಂಡ ಕಾಡು ಎಂಬಲ್ಲಿ, ಮುಕ್ಕೋಡ್ಡು 
ಹೊಳೆಗೆ. ಸೇತುವೆ 
ನಿರ್ಮಾಣವಾಗದಿರುವುದರಿಂದ, ಪ್ರಕೃತಿ 


| ವಿಕೋಪ ಹಾಗೂ ಪ್ರವಾಹದ 
ಸಂದರ್ಭದಲ್ಲಿ ಆ ಭಾಗದ ಜನರ 
| ಸಂಚಾರಕ್ಕೆ ತೀವ್ರ 


ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


f K 


ಬಂದಿದೆ. 


೫ ಬಂದಿದ್ದಲ್ಲಿ, `ಸದರಿ`ಸೇತುವೆ' ನಿರ್ಮಾಣ 


d 


ಮಾಡಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; 

ಹಾನ್‌ ಇಂಲನಾತಷನಳಗ್ಗ ಸದರ 
ಸೇತುವೆಯನ್ನು " ನಿರ್ಮಾಣ 


ಮಾಡಲಾಗುವುದು? 


Wi 


ರ್ನಾಟಕ ರಸ್ತೆ” ಅಭಿವೃದ್ಧಿ ನಿಗಮ `'ನಿಯಮಿತ್‌'ವತಿಯಿಂ 
ಒಟ್ಟು 504 ಸೇತುವೆಗಳ ಪಟ್ಟಿಯನ್ನು ಅನುಮೋದನೆಗಾಗಿ 
ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿದ್ದು, - ಇದರಲ್ಲಿ ಕೊಡಗು 
ಜಿಲ್ಲೆಯ 'ಅವಂಡಿ ಗ್ರಾಮದ ನಾಪಂಡ ಕಾಡು ಎಂಬಲ್ಲಿ, 
ಮುಕ್ಕೋಡ್ಡು ಹೊಳೆಗೆ ಸೇತುವೆಯನ್ನು ರೂ. 1.50 ಕೋಟಿಗಳ 
ವೆಚ್ಚದಲ್ಲಿ ನಿರ್ಮಿಸುವ ಕಾಮಗಾರಿಯು ಸೇರ್ಪಡೆಯಾಗಿತ್ತು. 
ಆರ್ಥಿಕ ಇಲಾಖೆಯು ಸದರಿ ಪ್ರಸ್ತಾವನೆಯನ್ನು 
ಪರಿಶೀಲಿಸಲಾಗಿದ್ದು, ಈ ಕೆಳಗಿನಂತೆ ತಿಳಿಸಿರುತ್ತಾರೆ. 


“The outstanding commitments of KRDCL are 
already being very high. Hence, Administrative 


1 Department is advised not to take up or approve 


any new. works till the previous works are 
completedand closed financially” 


ಅದರಂತೆ, ಸದರಿ ಸೇತುವೆ ನಿರ್ಮಾಣದ . ಪ್ರಸ್ತಾವನೆಯನ್ನು |' 
ಸಧ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. 


ಸಂಖ್ಯೆ ಲೋಇ ಔ-175 ಇಎಪಿ 2020 


(ಯೋಪ್ರಂಡ”ಪೂ. ಕಾರಜೋಳ) 
ಮಾನ್ಯ ಉಪ, ಮುಖ್ಯಮಂತ್ರಿಗಳು, 
ಲೋಕೋಪಯೋಗಿ ಇಲಾಖೆ 


